ಕರ್ನಾಟಿಕ ವಿದಾನ ಪರಿಷತ್ತು 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


2 WN 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


: 336 

: ಶ್ರೀ ಎಸ್‌. ಅಪ್ಪಾಜಿಗೌಡ 

: 14.09.2021 

: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ 


ಹಾಗೂ ಸಕ್ಕರೆ ಸಚಿವರು 


+ 


T 


"ಮಾಲೀಕತ್ವದ ಸಕ್ಷರೆ ಕಾರ್ಬಾನೆಗಳಲ್ಲಿ 


ಆಡಳಿತ ಮಂಡಳಿ ಮತ್ತು 
ಆಡಳಿತಾಧಿಕಾರಿಗಳಿಂದ: ನಿರ್ವಹಣೆ 
ಮಾಡುತಿರುವ `ಕಾರ್ಬಾನೆಗಳು 
ಯಾವುವು; (ಜಿಲ್ಲಾವಾರು. ಸಂಪೂರ್ಣ 
ವಿವರ ನೀಡುವುದು) 


ಆಡಳಿತ ಮಂಡಳಿ 4 'ಮತ್ತು 
ಮಾಡುತ್ತಿರುವ } 
ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


. ಪ್ರಶ್ನೆ } ಉತ್ತರ K | 
(ಅ) | ರಾಜ್ಯದಲ್ಲಿ ಸರ್ಕಾರಿ, ಅರ ಸರ್ಕಾರಿ ರಾಜ್ಯದಲ್ಲಿ ಒಟ್ಟು 87 ನೋಂದಾಯುತ ಸಕ್‌ರೆ ಕ ಕಾರ್ಬಾನಗಳಿದ್ದು | 
ಮತ್ತು "ಖಾಸಗಿ ಮಾಲೀಕತ್ವದಲ್ಲಿ ಇವುಗಳ : ಪೈಕಿ ಸರ್ಕಾರಿ ಸ್ವಾಮ್ಯದ 2 ಕಾರ್ಬಾನೆಗಳು, ಖಾಸಗಿ | 
ಎಷ್ಟು 'ಸಕ್ಕರೆ ಕಾರ್ಲಾನೆಗಳಿವೆ; | ವಲಯದ 55 ಕಾರ್ಬಾನೆಗಳು, ಸಹಕಾರಿ ವಲಯದ 21 ಕಾರ್ಪಾನೆಗಳು | 
(ಜಿಲ್ಲಾವಾರು ವಿವರ ನೀಡುವುದು) ಹಾಗೂ ಗುತ್ತಿಗೆ ನೀಡಿರುವ ಸಹಕಾರಿ ವಲಯದ 8 ಕಾರ್ಯಾನೆಗಳು 
| ಇರುತ್ತವೆ. ' ವಲಯವಾರು ಸಕ್ಕರೆ ಕಾರ್ಯಾನೆಗಳ ವಿವರ. |ಈ 
ಕೆಳಕಂಡಂತೆ ಇರುತ್ತದೆ. 
ಕ್ರಸಂ | ವಲಯ [ಕಾಯಕನಿರತ | ಸ್ಮಗಿತ ಸಮಾಪನ [ಒಮ್ಮ 
{1 ಸಾರ್ವಜನಿಕ 2 - 2 
/2 | ಜಂಟಿ 0 0 1 
| |ಪಲಯ 
/3 ಸಹಕಾರಿ 1 a 2 
| | ವಲಯ | 
(4 ಸಹಕಾರಿ | 8 [0 | 8 
ವಲಯ 
(ಗುತ್ತಿಗೆ | | 
5 ಖಾಸಗಿ 45 | 10 "55 
ವಲಯ | { 
ಒಟ್ಟು | 65 17 5 87 
ಜಿಲ್ಲಾವಾರು ಕಾರ್ಬಾನೆಗಳ ವಿವರಗಳನ್ನು ಅನುಬಂಧ-1 ರಲ್ಲಿ 
I ಲಗತ್ತಿಸಿದೆ. .. 
(5) ಸರ್ಕಾರಿ ಮತ್ತು ಅರೆ ಸರ್ಕಾರಿ | ಸರ್ಕಾರಿ ಮತ್ತು ಸಹಕಾರಿ ಮಾಲೀಕತ್ವದ ಸಕ್ಕರೆ ಕಾರ್ಬಾನೆಗಳಲ್ಲಿ 


. ಕರರಾನೆಗಳ 


"4 
PA 
KN 


ಆಡಳಿತಾಧಿಕಾರಿಗಳಿಂದ” ನಿರ್ವಹಣೆ 
ಜಿಲ್ಲಾವಾರು 


ವಿವರವನ್ನು 


ಮಂಡ್ಯ ಜಿಲ್ಲೆಯಲ್ಲಿರುವ ಸರ್ಕಾರಿ 
ಮತ್ತು ಅರೆ ಸರ್ಕಾರಿ ಕಾರ್ಲಾನೆಗಳು 
ಎಷ್ಟು; ಇವುಗಳಲ್ಲಿ ಆಡಳಿತ ಮಂಡಳಿ 
ಮತ್ತು ಆಡಳಿತಾಧಿಕಾರಿಗಳು 
ನಿರ್ವಹಣೆ ಮಾಡುತ್ತಿರುವ 
ಕಾರ್ಲಾನೆಗಳು ಯಾವುವು; 
(ಸಂಪೂರ್ಣ ವಿವರ ನೀಡುವುದು) 


ಮಡ್ಯ ಜಿಲ್ಲೆಯ ಮೈಸೂರು ಸಕ್ಕರೆ ಕಂಪನಿಯು ಸರ್ಫಾನ ಸ್ಟಾ ವ 
ಏಕ ಮಾತ್ರ ಸಕ್ಕರೆ ಕಾರ್ಪಾನೆಯಾಗಿರುತ್ತದೆ. ಈ ಕಾರ್ನ್ಮಾನೆಯು ಕಳೆದ 


ಎರೆಡು ಹಂಗಾಮುಗಳಿಂದ ಸ್ನಗಿತಗೊಂಡಿದ್ದು, 


ಸರ್ಕಾರದಿಂದ ನೇಮಕಗೂಂಡ ಅಧ್ಯಕ್ಷರೂ ಸೇರಿದಂತೆ ಆಡಳಿತ 


ಮಂಡಳಿ ಆಅಸ್ತಿತ್ವದಲ್ಲಿರುತ್ತದೆ. 


ಅಲ್ಲಿದೆ, ಸಹಕಾರ ವಲಯದ ಪಾಂಡವಪುರ ಸಹಕಾರಿ ಸಕ್ಕರೆಕಾಖ್ಯ್‌ನೆ 
ಮಿ - 
ಖಾಸಗಿಯವರಿಗೆ 40 ' ವರ್ಷಗಳ ದೀರ್ಫಾವಧಿಗೆ ಎಲ್‌.ಆರ್‌. ಓಒ 
ಆಧಾರದ ಮೇಲೆ 2020-21ನೇ ಹಂಗಾಮಿನಿಂದ ಗುತ್ತಿಗೆ ನೀಡಲಾಗಿದ್ದು, 
ಜಿಲ್ಲಾಧಿಕಾರಿಗಳು, 


ಈ ಕಂಪನಿಯಲ್ಲಿ 


ಪಾಂಡವಪುರ ಮಂಡ್ಯಜಿಲ್ಲೆ ಈ 


ಮಂಡ್ಯ ಜಿಲ್ಲೆ ಇವರು 


ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


ಕಾರಾನೆಯನ್ನು 
ಟಿ. 


or 


ವಿಶೇಪಾಧಿಕಾರಿಗಳಾಗಿ 


ಆಡಳಿತಾಧಿಕಾರಿಗಳಿಂದ 
ನಿರ್ವಹಿಸುತ್ತಿರುವ ಕಾರಾನೆಗಳನ್ನು 
ಯಾವ ಕಾಲಮಿತಿಯೊಳಗೆ ಆಡಳಿತ 


ಮಂಡಳಿಗಳ 'ವಿರ್ವಹಣಿಗೆ 
ವಹಿಸಲಾಗುವುದು; ಈ ಬಗ್ಗೆ 
ಸರ್ಕಾರದ ನಿಲುವೇನು? 


(ವಿವರ ನೀಡುವುದು) 


4 


ಮಂಡ್ಯ ಜಿಲ್ಲೆಯ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಜಾನೆಯು 
ದುಡಿಯುವ ಬಂಡವಾಳದ ಕೊರತೆ, ಆರ್ಥಿಕ ದುಸ್ಥಿತಿ ಮತ್ತಿತರೆ 
ಆಡಳಿತಾತ್ಮಕ ಕಾರಣಗಳಿಂದಾಗಿ 2016-17ನೇ ಹಂಗಾಮಿನಿಂದ ಕಬ್ಬು 
ಅರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಿರುತ್ತದೆ. ಕಬ್ಬು ಬೆಳೆಗಾರ 
ರೈತರ ಮತ್ತು ಕಾರ್ಮಿಕರ ಹಿತದೃಷ್ಠಿಯಿಂದ ಈ ಕಾರಾನೆಯನ್ನು 


"ಪುನಶ್ಲೇತನಗೊಳಿಸಲು ಸರ್ಕಾರ ತೀರ್ಮಾನಿಸಿ, ಗುತ್ತಿಗೆ ನೀಡಿರುತ್ತದೆ. 


ಪ್ರಸ್ತುತ ಜಿಲ್ಲಾಧಿಕಾರಿಗಳು," ಮಂಡ್ಯ ಜಿಲ್ಲೆ ಇವರು ಕಾರ್ಬಾನೆಯ 
ವಿಶೇಪಾಧಿಕಾರಿಗಳಾಗಿ: ' ಕರ್ತವ್ಯ ವನಿರ್ವಹಿಸುತಿದ್ದು, ಕಾರ್ಬಾನೆ 
ಅಂದಾಜು ರೂ.365.00 ' ಕೋಟಿಗಳಷ್ಟು ಸಾಲ : ಮತ್ತು 
ಜವಾಬ್ದಾರಿಗಳನ್ನು ಹೊಂದಿರುವುದರಿಂದ ಕಾರಾನೆಯ ಆಡಳಿತ 
ಮಂಡಳಿಗೆ ಚುನಾವಣೆ ನಡೆಸಲು ಆರ್ಥಿಕ ಸಂಪನ್ನೂಲಗಳ ಕೊರತೆ 
ಇರುತ್ತದೆ. ಕಾರ್ಬಾನೆಯನ್ನು ಗುತ್ತಿಗೆ ನೀಡಿರುವುದರಿಂದ ದೈನಂದಿನ 
ಕಾರ್ಯ ಚಟುವಟಿಕೆಗಳ ಮೇಲುಸ್ತುವಾರಿಯನ್ನು ವ್ಯವಸ್ಥಾಪಕ 
ನಿರ್ದೇಶಕರು ಮತ್ತು ವಿಶೇಪಾಧಿಕಾರಿಗಳು ನೋಡಿಕೊಳುತಿದ್ದಾರೆ. 
ಆದ್ದರಿಂದ, ಕಾರ್ಬಾನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ನಂತರ 
ಕರ್ನಾಟಿಕ ಸಹಕಾರ ಸಂಘಗಳ ಕಾಯೆ, 1959 ಹಾಗೂ ನಿಯಮಗಳು, 
1960 ರಲ್ಲಿನ ಅವಕಾಶಗಳ ರೀತ್ಯಾ ಆಡಳಿತ ಮಂಡಳಿಗೆ ಕಾರಾನೆಯ 
ನಿರ್ವಹಣೆ ವಹಿಸಿಕೊಡುವ ಬಗ್ಗೆ ಕ್ರಮವಹಿಸಲಾಗುವುದು. 


" ಸಂಖ್ಯೆ: ಸಿಐ 257 ಸಿಓಎಫ್‌ 2021 


py BV 4 


(ಶಂಕರ್‌ಬ.ಪಾಟೀಲ ಮುನೇನಕೊಪ್ಪ) 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು. 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಕ್ರೀ ಎನ್‌. ಅಪ್ತಾಜಗೌಡ (ಸ್ಥಳೀಯ ಸಂಸ್ಥೆಗಳಲದ 
ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ ತತ6ಕ್ಕೆ ಅನುಬಂಧ-! 


(a 


೩ 
© 


ಕಾರಾನೆಗಳ ಹೆಸರು ಮತ್ತು ವಿಳಾಸ 


ಸಹಕಾರಿ ವಲಯ- ಕಾರ್ಯನಿರತ 


ಭೀಮಾಶಂಕರ ಸಸಕಾ ನಿ, ಮರಗೂರು, ಇಂಡಿ ತಾಲ್ಲೂಕು, ವಿಜಯಪಮರ ಜಿಲ್ಲೆ 


ಚಿದಾನಂದ ಬಸಪ್ರಭುಕೋರೆ ಸಹಕಾರಿ ಸಕ್ಕರೆಕಾರ್ಬಾನೆ ನಿ., ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆ 


ಘಟಪ್ರಭಾ ಸಹಕಾರಿ ಸಕ್ಕರೆಕಾರ್ಸಾನೆ ನಿ, ಸಂಗನಕೇರಿ, ಗೋಕಾಕ್‌ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಹಾಲಸಿದ್ದನಾಥ ಸಹಕಾರಿ ಸೆಕ್ಕರೆಕಾರ್ಬಾನೆ ನಿ., ನಿಪ್ಪಾಣಿ, ಚಿಕ್ಕೋಡಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಹಿರಣ್ಯಕೇಶಿ ಸಹಕಾರಿ ಸಕ್ಕರೆಕಾರ್ಬಾನೆ ನಿ., ಸಂಕೇಶ್ವರ, ಹುಕ್ಕೇರಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಕೃಷ್ಣಾ ಸಹಕಾರಿ ಸಕ್ಕರೆಕಾರ್ಬಾನೆ ನಿ. ಹಳಿಯಾಳ, ಅಥಣಿತಾಲ್ಲೂಕು,ಬೆಳಗಾವಿ ಜಿಲ್ಲೆ 


ಮಹಾತ್ಮಗಾಂಧಿ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ, ಹಿಚೆಕ್‌ಮರಠ್‌, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 


0} 3] 2 ul WN] 


ಮಲಪ್ರಭಾ ಸಹಕಾರಿ ಸಕ್ಕರೆಕಾರ್ಬಾನೆ ನಿ, ಎಂ.ಕೆ. ಹುಬ್ಬಳ್ಳಿ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ 


ಮಾರ್ಕಂಡೇಂಯ ಸಕರಕಾರಿ ಸಕ್ಕರೆಕಾರ್ಬಾನೆ ನಿ.ಕಾಕತಿ, ಬೆಳಗಾವಿ ಜಿಲ್ಲೆ. 


ನಂದಿ ಸಹಕಾರಿ ಸಕ್ಕರೆ ಕಾರ್ಕಾನೆ ವಿ, ಕೃಷ್ಣಾನಗರ, ವಿಜಯಹಮರ ತಾಲ್ಲೂಕು ಮತ್ತು ಜಿಲ್ಲೆ 


11 


ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ, ಇಮಾಂಪುರ, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 


12 


ಸೋಮೇಶ್ವರ ಸಹಕಾರಿ ಸಕ್ಕರೆಕಾರ್ಸಾನೆ ನಿ., ಸಿದ್ದಸಮುದ್ರ, ಬೈಲಹೊಂಗಲ ತಾಲ್ಲೂಕು,ಬೆಳಗಾವಿ ಜಿಲ್ಲೆ 


ಸಹಕಾರಿ ವಲಯ - ಕಾರ್ಯನಿರತ (ಗುತಿಗೆ) 


ಜಿಎಂ ಶುಗರ್ಸ್‌ ಲಿ, (ಕರ್ನಾಟಿಕ 'ಸಹಕಾರಿ ಸಕ್ಯ್ಕರೆಕಾರ್ಬಾನೆಯಗುತ್ತಿಗೆದಾರರು) ಸಂಗೂರ್‌, 
ಹಾವೇರಿತಾಲ್ಲೂಕು ಮತ್ತು ಹಾವೇರಿಜಿಲ್ಲೆ ಸಿ ” ' 


ಲೈಲಾ ಶುಗರ್ಸ್‌, ಕುಪ್ಪಟಿಗಿರಿ, ಖಾನಾಮರತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಭಾಗ್ಯಲಕ್ಸ ಸಹಕಾರಿ 
ಸಕ್ಕರೆಕಾರ್ಬಾನೆಯಗುತ್ತಿಣೆದಾರರು) ು 


ಎನ್‌ ಎಸ್‌ಎಲ್‌ ಶುಗರ್ಸ್‌, ಭೂಸನೂರು, ಆಳಂದ ತಾಲ್ಲೂಕು, ಕಲಬುರಗಿಜಿಲ್ಲೆ (ಸಹಕಾರಿ 
ಸಕ್ಕರೆಕಾರ್ಬಾನೆಯಗುತ್ತಿಗೆದಾರರು) 


ಪ್ಯಾರೀಸ್‌ ಶುಗರ್‌ ಇಂಡಸ್ಟ್ರೀಸ್‌, ಖಾನ್‌ಪೇಟೆ, ರಾಮದುರ್ಗತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಧನಲಕ್ಷ್ಮಿ 
ಸಹಕಾರಿ ಸಕ್ಕರೆಕಾರ್ಬಾನೆಂತುಗುತ್ತಿಗೆದಾರರು) 


ರೇಣುಕಾ ಶುಗರ್ಸ್‌, (ರಾಯಬಾಗ್‌ ಸಹಕಾರಿ ಸಕ್ಕರೆಕಾರ್ಸಾನೆಯಗುತ್ತಿಗೆದಾರರು), ಮೇಕಳಿ, 
ರಾಯಬಾಗ್‌ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 


ವಿಜಯನಗರ ಶುಗರ್ಸ್‌ ಲಿ. (ಮೃಢಗಿರಿ ಸಹಕಾರಿ ಸಕ್ಕರೆಕಾರ್ಸಾನೆಯಗುತ್ತಿಗೆದಾರರು) ಗಂಗಾಪುರ, 
ಮಂಡರಗಿ, ತಾಲ್ಲೂಕು, ಗದಗ್‌ಜಿಲ್ಲೆ 


ಚಾಮುಂಡೇಶ್ವರಿ ಶುಗರ್ಸ್‌, ಶ್ರೀನಿವಾಸಪುರ, ಚನ್ನರಾಯಪಟ್ವಣತಾಲ್ಲೂಕು, ಹಾಸನ ಜಿಲ್ಲೆ 
(ಹೇಮಾವತಿ ಸಹಕಾರಿ ಸಕ್ಕರೆಕಾರ್ಸಾನೆಯಗುತ್ತಿಗೆದಾರರು) y 


ಎಂಆರ್‌ ಎನ್‌ಕೇನ್‌ ಪವರ್‌ ಅಂಡ್‌ ಬಯೋರಿಫೈನರೀಸ್‌ ಪ್ರೈ. ಲಿ, (ಪಾಂಡವಪುರ ಸಹಕಾರಿ 
ಸಕ್ಕರೆಕಾರ್ಜಾನೆಯಗುತ್ತಿಗೆದಾರರು), ಪಾಂಡವಪುರ, ಮಂಡ್ಯಜಿಲ್ಲೆ. 


ಖಾಸಗಿ ವಲಯ - ಕಾರ್ಯನಿರತ 


ಅಥಣಿ ಫಾರ್ಮರ್ಸ್‌ ಶುಗರ್‌ ವರ್ಕ್ಸ್‌ ಲಿ., ವಿಷ್ಣು ಅಣ್ಣಾನಗರ, ಅಥಣಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 


| MM] — 


ಶ್ರೀ ಬಾಲಾಜಿ ಶುಗರ್ಸ್‌ & ಕೆಮಿಕಲ್‌ ಪ್ರ. ಲಿ. ಯರಗಲ, ಮುದ್ದೇಬಿಹಾಳ್‌, ತಾ. ವಿಜಯಪಮರ ಜಿಲ್ಲೆ 
ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಲಿ, ಅಲಗಂಚೆ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ 

4 | ಬನ್ನಾರಿಅಮ್ಮನ್‌ ಶುಗರ್ಸ್‌ ಲಿ., ಕುಂತೂರು, ಕೊಳ್ಳೆಗಾಲ ತಾಲ್ಲೂಕು, ಚಾಮರಾಜನಗರಜಿಲ್ಲೆ 

5 ಭಾಲ್ಕೇಶ್ವರ. ಲಿ. ಬಾಜೋಳಗ, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 

6 ಬೀದರ್‌ ಕಿಸಾನ್‌ ಶುಗರ್ಸ್‌ ಲಿ, ಮೊಗದಲ್‌ ವಿಲೇಜ್‌, ನ್ಯಾಷನಲ್‌ ಹೈವೇ ನಂ.9, ಬೀದರ್‌ ತಾಲ್ಲೂಕು 
ಮತ್ತು ಜಿಲ್ಲೆ 

7 ಬೀಳಗಿ ಶುಗರ್ಸ್‌ ಲಿ, ಬಡಗಂಡಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆಜಿಲ್ಲೆ 

$ ಬೆಳಗಾಂ ಶುಗರ್ಸ್‌ ಪ್ರೈ.ಲಿ. ಹುಡಲಿ ವಿಲೇಜ್‌, ಬೆಳಗಾವಿ ತಾಲ್ಲೂಕು& ಜಿಲ್ಲೆ 

9 ಚಾಮುಂಡೇಶ್ವರಿ ಶುಗರ್ಸ್‌ ಲಿ, ಭಾರತಿ ನಗರ, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 

10 | ಕೋರಮಂಡಲ್‌ ಶುಗರ್ಸ್‌ ಲಿ., ಮಾಕವಳ್ಳಿ, ' ಕೆ.ಆರ್‌.ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 

1 ಕೋರ್‌ ಗ್ರೀನ್‌ ಶುಗರ್ಸ್‌ ಲಿ, ತುಮಕೂರು, ಶಹಮರತಾಲ್ಲೂಕು, ಯಾದಗಿರಿ ಜಿಲ್ಲೆ 

2 | ದಾವಣಗೆರೆ ಶುಗರ್ಸ್‌ ಲಿ., ಕುಕ್ಕವಾಡ, ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ಲೆ 

3 ಇ.ಐ.ಡಿ. ಪ್ಯಾರಿ (ಇಂಡಿಂತು) ಲಿ. ನಾಗರಾಳ, ಬಾಗಲಕೋಟೆ ಜಿಲ್ಲೆ. 

14 | ಇ.ಐ.ಡಿ. ಪ್ಯಾರಿ (ಇಂಡಿಯ) ಲಿ. ಹಳೆಯಾಳ, ಉತ್ತರ ಕನ್ನಡ ಜಿಲ್ಲೆ. 

5 ಜೆಮ್‌ ಶುಗರ್ಸ್‌ ಲಿ., ಕುಂದರಗಿ, ಬಿಳಗಿ ತಾಲ್ಲೂಕು, ಬಾಗಲಕೋಟಿಜಿಲ್ಲೆ 

6 | ಗೋದಾವರಿ ಶುಗರ್ಸ್‌ ಲಿ. ಸಮೀರವಾಡಿ, ಮುಧೋಳ್‌ ತಾಲ್ಲೂಕು, ಬಾಗಲಕೋಟೆಜಿಲ್ಲೆ 

7 | ಗೋಕಾಕ್‌ ಶುಗರ್ಸ್‌, ಕೊಳವಿ, ಗೋಕಾಕ್‌ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

[) ಹರ್ಷ ಶುಗರ್ಸ್‌ ಲಿ, ಹನುಮಾನ್‌ ನಗರ್‌, ಬೆಳಗಾವಿ ಜಿಲ್ಲೆ. 

19 | ಅಂಡಿಯನ್‌ಕೇನ್‌ ಪವರ್‌ ಲಿ. ಉತ್ತೂರ್‌, ಮುಧೋಳ್‌ ತಾಲ್ಲೂಕು, ಬಾಗಲಕೋಟೆಜಿಲ್ಲೆ 

20 | ಇಂಡಿಯನ್‌ ಶುಗರ್‌ ಮ್ಯಾನುಫ್ಯಾಕ್ಕರಿಂಗ್‌ ಲಿ. ಹಾವಿನಾಳ, ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

21 ಜಮಖಂಡಿ ಶುಗರ್ಸ್‌ ಲಿ., ಹಿರೇಪಡಸಲಗಿ, ಜಮಖಂಡಿತಾಲ್ಲೂಕು, ಬಾಗಲಳೋಟೆಜಿಲ್ಲೆ 

77 | ಇವಾಂಡಿ ಶುಗರ್ಸ್‌ ಲ. ಘನ) ನಾದ್‌ 3ನ ಹಂಡಿ ತಾಲ್ಲೂಕು ನಿಂ ಹಣ 

737 ಆರ್‌. ಶುಗರ್‌ ಮಲ್‌, ಅಎಷಮೇಮ ಗ್ರಾಮ, ನಂಧಗ ತಾಲ್ಲೂಕು, ನಿಜಹುಪರ ಪಲ್ಲ 

24 | ಮನಾಲಿ ಶುಗರ್‌ ಲಿ, ಮಲಘಫಾನ್‌, "ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

28 ಎಂಅರ್‌ಎನ್‌ ಶುಗರ್ಸ್‌ ಪೆ, ಕಲ್ಲಾಷ್ಮರ್‌ (ಎಸ್‌), ಚಾಗಲಕೋಟಿ ಜಿಲ್ವ್‌. 

26 | ಮೈಲಾರ ಶುಗರ್‌, ಬೀರಬ್ಬಿ ಗ್ರಾಮ, ಹೂವಿನಹಡಗಲಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

27 | ನಿರಾಣಿ ಶುಗರ್ಸ್‌ ಲಿ, ಮುಧೋಳ್‌, ಬಾಗಲಕೋಟೆಜಿಲ್ಲೆ. 

28 ಎಸ್‌ಎಸ್‌ಎಲ್‌ (ವಸ್‌ಸಿಎಂ) ಶುಗರ್‌, ಕೊಪ್ಪ, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 

29 |ಓಂ ಶುಗರ್ಸ್‌ ಲಿ, ಜೈನಾಪುರ, ಚಿಕ್ಕೋಡಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 

30 ಪ್ರಭುಲಿಂಗೇಶ್ವರ ಶುಗರ್ಸ್‌ ಲಿ., ಸಿದ್ಧಾಪುರ, ಜಮಖಂಡಿತಾಲ್ಲೂಕು, ಬಾಗಲಕೋಟೆಜಿಲ್ಲೆ 

31 | ರೇಣುಕಾ ಶುಗರ್ಸ್‌, ಬುರ್ಲಟ್ಟಿ, ಅಥಣಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 

32 |ರೇಣುಕಾ ಶುಗರ್ಸ್‌, ಹವಳಗ, ಅಫ್ನಲ್‌ಪುರತಾಲ್ಲೂಕು, ಕೆಲಬುರಗಿಜಿಲ್ಲೆ. 

33 ರೇಣುಕಾ ಶುಗರ್ಸ್‌, ಮನಸೋಳಿ, ಸವದತ್ತಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 

34 | ಸತೀಶ್‌ ಶುಗರ್ಸ್‌ ಲಿ, "ಹುಣಶ್ಯಾಳ, ಗೋಕಾಕ್‌ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

35 | ಸಾಯಿ ಪ್ರಿಯ ಶುಗರ್ಸ್‌ ಲಿ. ಹಿಪ್ಪರಗಿ, ಮೈಗರ್‌ತಾಲ್ಲೂಕು, ಜಮಖಂಡಿ , ಬಾಗಲಕೋಟೆಜಿಲ್ಲೆ 

36 ಶ್ಯಾಮನೂರು ಶುಗರ್ಸ್‌, ದುಗ್ಗಾವತಿ, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 

37 }ಶಿರಗುಪ್ಪಿ ಶುಗರ್‌ ವರ್ಕ್ಸ್‌ ಲಿ. ಕಾಗ್‌ವಾಡ್‌, ಅಥಣಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಶಿವಶಕ್ತಿ ಶುಗರ್ಸ್‌ ಲಿ, ಸೌದತ್ತಿ, ರಾಯಬಾಗ್‌ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಶ್ರೀ ಬಸವೇಶ್ವರ ಶುಗರ್ಸ್‌ ಲಿ.,, ಕಾರಜೋಳ್‌, ಬಸವನಬಾಗೇವಾಡಿ, ತಾ. ವಿಜಯಪಮರ ಜಿಲ್ಲೆ 


ಸೌಭಾಗ್ಯಲಕ್ಸ್ಮಿ ಶುಗರ್ಸ್‌, ಹಿರೇನಂದಿ, ಗೋಕಾಕ್‌ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಉಗಾರ್‌ ಶುಗರ್ಸ್‌ ಲಿ., ನಾಗರಹಳ್ಳಿ, ಜೇವರ್ಗಿತಾಲ್ಲೂಕು, ಕಲಬುರಗಿಜಿಲ್ಲೆ 


ಉಗಾರ್‌ ಶುಗರ್ಸ್‌ ಲಿ. ಉಗಾರ್‌ಖುರ್ದ್‌, ಅಥಣಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ವೆಂಕಟೇಶ್ವರ ಪವರ್‌ ಪ್ರಾಜೆಕ್ಟ್‌ ಲಿ., ಬೇಡ್ಕಿಹಾಳ್‌, ಚಿಕ್ಕೋಡಿತಾಲ್ಲೂಕು, ಬೆಳಗಾವಿ ಜಿಲ್ಲೆ. 


ವಿಶ್ವರಾಜ್‌ ಶುಗರ್ಸ್‌ ಇಂಡಸ್ಟ್ರೀಸ್‌ ಲಿ., ಬೆಲ್ಲದ ಬಾಗೇವಾಡಿ, ಹುಕ್ಕೇರಿತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಕೇದಾರನಾಥ್‌ ಶುಗರ್ಸ್‌ ಲಿ. ಕೆರಕಲಮಟ್ಟಿ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
(ಪ್ರಾಯೋಗಿಕ) 


ಸ್ಥಗಿತ/ ಸಮಾಪನೆಗೊಂಡಿರುವ ಸಕ್ಕರೆ ಕಾರ್ಬಾನೆಗಳು 


ಸಾರ್ವಜನಿಕ ವಲಯ-ಸ್ಥಗಿತ 


ಎಂ.ಪಿ.ಎಂ ಶುಗರ್ಸ್‌ ಲಿ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. 


ಮೈಸೂರು ಶುಗರ್‌ ಕಂಪನಿ ಈ, ಮಂಡ್ಯ, ಮಂಡ್ಯ ತಾಲ್ಲೂಕು ಮತ್ತು ಜಿಲ್ಲೆ 


ಅಂಟ ವಲಯ- (ಸಮಾಪನೆ) 


ಗಂಗಾವತಿ ಶುಗರ್ಸ್‌, ಪ್ರಗತಿ ನಗರ, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 


ಪಹಕಾರಿ ವಲಯ- ಸ್ಥಗಿತ 


ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಹಳ್ಳಿಖೇಡ್‌, ಹುಮ್ನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ 


"2 | ಭದ್ರಾ ಸಹಕಾರಿ ಸಾರ ಕಾರಾನೆ ನಿ., `ಡೊಡ್ಗವಾತಿ, ದಾವಣಗೆರೆ ತಾಲ್ಲೂಕು ಮತ್ತುಜಿಲ್ಲೆ 

3 | ದಕ್ಷಿಣ ಕನ್ನಡ, ಸಹಕಾರಿ ಸಕ್ಕರೆ ನಾ ನಿ, (ರಾಮೀ ಶುಗರ್ಸ್‌ ರವರಿಗೆ ಗುತ್ತಿ ಸಣ 
ಮ ಬ್ರಹ್ಮಾವರ. ಉಡುಪಿ: ತಾಲ್ಲೂಕು ಮತ್ತು ಜಿಲ್ಲೆ. _ 

4 ಶ್ರೀ ಶ್ರೀರಾಮ ಸಹಕಾರಿ ಸಕ್ಕತ ಕಾರ್ಬಾನೆ ವಿ. ಚುಂಚನಕಟ್ಟೆ, : ಕೆ.ಆರ್‌.ನಗರ ತಾಲ್ಲೂಕು, 
ಮೈಸೂರು ಜಿಲ್ಲೆ ' 

5 ಕ್ಯಾತ ಸಹಕಾರಿ ಸಕ್ಕರೆ ಕಾರನ ನ್ನ ರನ್ನಾನಗರ, ಮುಭೋಳ ತಾಲ್ಲೂಕು, ಬಾಗಲಕೋಟೆ 
ಜಿಲ್ಲೆ. 
ಸಹಕಾರ ವಲಯ (ಸಮಾಪನೆ) 

1 ಬಸವೇಶ್ವರ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ, ಕೆರಿಗೇರಿ, ಹಿರೇಕೆರೂರು ತಾಲ್ಲೂಕು, ಹಾವೇರಿ 
ಜಿಲ್ಲೆ ' 

2 | ಗೌರಿಬಿದನೂರು ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಚಿಕ್ಕಬಳ್ಳಾಪುರ ಜಿಲ್ಲೆ 

3 | ಮಹದೇಶ್ವರ ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ. ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 

4 | ವಾಣಿವಿಲಾಸ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 


ಖಾಸಗಿ ವಲಯ- ಸ್ಥಗಿತ 


ಬಾದಾಮಿ ಶುಗರ್ಸ್‌ ಲಿ., ಮುಷ್ಟಿಗೇರಿ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 


ವಾವಾಮ ಶಾಗಕ್ಸ ಈ. ಮುಷ್ಟಿಗೇರಿ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 


73 ಡೇವಿ ಶುಗರ್ಸ್‌ ಲೆ. ಹರಿಗೆ, ಶಿವಮೊಗ್ಗ ತಾಲ್ಲೂಕು ಮತ್ತು ಜಿಲ್ಲೆ. ¥ 


ಭವಾನಿ ಶುಗರ್ಸ್‌ ಲಿ., ಬರೂರು, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 


nt 
"| ಧ್ಯಾನಯೋಗಿ ಶ್ರೀ: ಶಿವಕುಮಾರ ಸ್ವಾಮಿಜಿ ಶುಗರ್ಸ್‌ ಲಿ. ಹಿರೇಬೇವನೂರು, ಇಂಡಿ ವಾ 
ವಿಜಯಪುರ ಜಿಲ್ಲೆ 


ಇಂಡಿಯನ್‌ ಹುಗರ್ಸ್‌ & ರಿಘಫೈನರೀಸ್‌ ಲಿ, ಚಿತ್ತ್ರವಾಡಗಿ, ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ 
ಜಿಲ್ಲೆ ' 


4 
ಎನನ್‌ (ತುಂಗಭದ್ರ) ಶುಗರ್ಸ್‌ ಈ; `ದೇಶನೂರು, ಸಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 


ಶಿವಸಾಗರ್‌ ಶುಗರ್ಸ್‌ & ಆಗ್ರೋ ಪ್ರಾಡಕ್ಟ್‌ ಲಿ, ಉದುಪುಡಿ, ರಾಮಯಮರ್ಗ ಧನ್ಯಾ 
ಬೆಳಗಾವಿ ಜಿಲ್ಲೆ 


ಎಸ್‌:ಪಿ.ಆರ್‌. "ಹಗ ಅಿ., ಕಂಚುಗಾರನಹಳ್ಳಿ, ರಾಮನಗರ ಜನಪ ಮತ್ತು ಜೆಲ್ಲೆ 


ಸವರೀನ್‌ ಇಂಡಸ್ಟ್ರೀಸ್‌ ಈ, ತೆರದಲ್‌ ವಿಲೇಜ್‌, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 


v7 DS 5 4: 
ಸುಂದರಿ ಶುಗರ್ಸ್‌ ಲಿ. (ಕಂಮ್ಲಿ ಸಹಕಾರಿ ಸಕ್ಕರೆ ಕಾರ್ಬಾನೆ), ಕಂಪ್ಲಿ, ಬಳ್ಳಾರಿ ಜಿಲ್ಲೆ 


py 


ಘೋಷ್ಟಾರೆ 
ವಲಯ ಕಾರ್ಪಾಸೆಗಳ ಸಂಖ್ಯೆ 
ಕಾರ್ಯನಿರತ ಕಾರಾಸೆಗಳು 
ಸಹಕಾರಿ” 1 [F) 7 
ಸಹಾ ತಗೆ | : 
ಖಾಸಗಿ 45 
| | ಒಟ್ಟು (1 \ 65 
ಸ್ಥಗಿತಗೊಂಡಿರುವ ಕಾರ್ಪಾನೆಗತು p 
ಸಾರ್ವಜನಿಕ ರ 2 4 
| ಜಂಟಿ k | 01 -) 
ಸಹಕಾರಿ (ಸ್ಥಗಿತ) [7 
| ಸಹಕಾರಿ: ಸಮಾ f [OS 
ಖಾಸಗಿ A 10 
ಒಟು (ಈ) pr 
ಒಟು (142) 87 
r ಎ 


4 ಹಾಗೂ ಸಕ್ಕರೆ ನಿರ್ದೇಶಕ್ಷದು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌. 


ಅಪ್ಪಾಜಿಗೌಡ (ಸ್ಮಳೀಂಯ ಸಂಸ್ಥೆಗಳಿಂದ 


ಚುನಾಯಿತರಾದವರು) ಇವರ ಚುಕ್ಕೆ ದುರುತಿಲ್ಲದ ಪ್ರಶ್ಲೆ ಸಂಖ್ಯೆ 336ಕ್ಕೆ ಅನುಬಂಧ-2 


3 | ಕಾರ್ಬ್ಜಾನೆಗಳ ಹೆಸರು ಮತ್ತು ವಿಳಾಸೆ ಪ್ರಸ್ತುತ ಇರುವ ಆಡಳಿತ ವ್ಯವಸ್ಥೆ. 
ಮಂಡ್ಯ ಜೆಲ್ಲೆ § pi - 
ಸಾರ್ವಜನಿಕ ವಲಯ 4 § 
1 ಮೈಸೂರು ಸಕ್ಕರೆ ಕಂಪನಿ'ನಿ; ಮಂಡ್ಯ ಜಿಲ್ಲೆ [ ಆಡಳಿತ`ಮಂಡಳಿ 
ಸಹಕಾರಿ ವಲಯ ಕಾರ್ಯನಿರತ - ಗುತ್ತಿಗೆ 
2 7 ಎಂಆರ್‌ಎನ್‌ ಕೇನ್‌ ಪವರ್‌ ಅಂಡ್‌ ಬಯೋ ಜಿಲ್ಲಾಧಿಕಾರಿಗಳು, ಮೆಂಡ್ಯ ' ಜಿಲ್ಲೆ ಇವರು 
ರಿಫೈನರೀಸ್‌ ಪ್ರೈ. ಲಿ. (ಪಾಂಡವಹುರೆ ಸಹಕಾರಿ ವಿಶೇಷಾಧಿಕಾರಿಗಳಾಗಿರುತ್ತಾರೆ. 
| ಸಕ್ಕರೆ ಕಾರಾಸೆಯ ಗುತ್ತಿಗೆದಾರರು), ಪಾಂಡವಹುರ, | 
| ಮಂಡ್ಯ ಜಿಲ್ಲೆ. 
ಶಿವಮೊಗ್ಗೆ `ಚಿಲ್ಲೆ i 
ಸಾರ್ವಜನಿಕ ವಲಯ 
7 'ವಾಪವಾ ತುನಕ್ಕ ರ ಧಡ್ರಾವತ ಕವಷಾಗ್ಗ | ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರು 
ಜಿಲ್ಲೆ pe [ಅಡಳಿತಾಧಿಕಾರಿಗಳಾಗಿರುತ್ತಾರೆ: § 
ಸಾರ್ವಜನಿಕ ವಲಯ. 
i ಸಹಕಾರಿ ವಲಯ- ಕಾರ್ಯನಿರತ | 
4 ಚಿದಾಸಂದ ಬಸಪ್ರಭು ಕೋರೆ ಸಹಕಾರಿ ಸಾರೆ | ಚುನಾಯಿತ ಆಡಳಿತ ಮಂಡಳಿ 
ಕಾರ್ಬಾನೆ ನಿ, ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆ 
7 ಾನವವಾ ಸಹಾ ಸಕ ಸಾಬಾನ ಸ. ಪನಾಯಿತೆ ಆಡಳಿತ ಪಂಡ್‌" 
ಸಂಗನಕೇರಿ, ಗೋಕಾಕ್‌ ತಾಲ್ಲೂಕು; ಬೆಳಗಾವಿ ಜಿಲ್ಲೆ | y Ke 
76 ಹಾಲನಿದ್ದನಾಧ ಸಹಕಾರ ಸಕ್ಕರೆ ಕ್ಯಾರ್ಜಾನೆ ನ ಹಾನಾಮತ ಇಡ ಮಂಡ್‌ 
| ನಿಪ್ಪಾಣಿ, ಚೆಳ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಸ 4 
7 | ಹಿರಣ್ಯಕೇಶಿ" ಸಹಕಾರಿ ಸಕ್ಕರೆ ಫಾರ್ನಾನ'ಸ ಚುನಾಯಿತ ಆಡಳಿತ ಮಂಡಳಿ | 
ಸಂಕೇಶೃರ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಸಹ pl - 
8 [ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ. ಹಳೆಯಾಳ, | ಚುನಾಯಿತ ಆಡಳಿತ ಮಂಡಳಿ 
i ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
9 ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ, ಎಂ.ಕೆ. ಚುನಾಯಿತ ಆಡಳಿತ ಮಂಡಳಿ 
ಹುಬ್ಬಳ್ಳಿ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ್ಸ 
10 | ಮಾರ್ಕಂಡೇಯ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ., ಚುನಾಯಿತ ಆಡಳಿತ ಮಂಡಳಿ 
ಕಾಕತಿ, ಬೆಳಗಾವಿ ಜಿಲ್ಲೆ. 
71 ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ವಾನ್‌ ನ್ನ ಚುನಾಯಿತ ಆಡಳಿತ ಮೆಂಡಳೆ 
| | ಸಿದ್ದಸಮುದ್ರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ 


ಸಹಕಾರಿ ವಲಯ - ಕಾರ್ಯನಿರತ (ಗುತ್ತಿಗೆ) 


ಪ್ಯಾರೀಸ್‌ ಶುಗರ್‌ ಇಂಡಸ್ಟ್ರೀಸ್‌ , ಖಾನ್‌ಹೇಟೆ, 
ಮ ತಾಲ್ಲೂಕು. pe ಜಿಲ್ಲೆ (ಧನಲಕ್ಷ್ಮಿ 
ಸಹಕಾರಿ ಸಕ್ಕರೆ ಕಾರ್ಜಾನೆಯ ಗುತ್ತಿಗೆದಾರರು) 


ಚುನಾಯಿತ ಆಡಳಿತ 


ಮಂಡಳಿ 


ರೇಣುಕಾ ಶುಗರ್ಸ್‌. ರಾಯಬಾಗ್‌ ಸಹಕಾರಿ ಸಕ್ಕರೆ 
ಕಾರ್ಜಾನೆಯ ಗುತ್ತಿಗೆದಾರರು), ಮೇಕಳಿ, ರಾಯಬಾಗ್‌ . 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. ; ಗ 


1 ಚುನಾಯಿತ ಆಡಳಿತ 


ಮಂಡಳ 


K 


ಲೈಲಾ ಶುಗರ್‌, ಕುಪ್ಪಟಗಿರಿ, ಮಾನಾಹಮರ ತಾಲ್ಲೂ ಕು, 
ಬೆಳಗಾವಿ ಜಿಲ್ಲೆ (ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ 
ಕಾರ್ಬಾನೆಯೆ ಗುತ್ತಿಗೆದಾರರು) ' 


/ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇವರು 
ಆಡಳಿತಾಧಿಕಾರಿಗಳಾಗಿರುತ್ತಾರೆ. 


ಬೀದರ್‌ ಜಿಲ್ಲೆ ರ್‌ 


ಸಹಕಾರಿ ವಲಯ ಕಾರ್ಯನಿರತ 


k ಮದಾತ್ಮಗಾಂಧಿ 


ಸಹಕಾರಿ ಸಕ್ಕರೆ 'ಕಾರ್ಯಾನೆ ನಿ, 
ಹಿಚೆಕ್‌ ಮರದ್‌, ಬಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 


ಚುನಾಯಿತ ಆಡಳಿತ 


ಮಂಡಳಿ 


ನಿ., ; 


ಕಾರ್ಜಾನೆ 


ಸಾರಂಜಾ ಸಹಕಾರಿ ಸಕ್ಕರೆ 
ಇಮಾಂಪುರ, ಬೀದರ್‌ ತರಲು ಮತ್ತು ಜಿಲ್ಲೆ 


ಚುನಾಯಿತ ಆಡಳಿತ 


ಮಂಡಳಿ 


' ವಿಜಯಹರ ಜಿಲ್ಲೆ ' WK 


ಸಹಕಾರಿ ವಲಯ - ಕಾರ್ಯನಿರತ 


ಭೀಮಾಶಂಕರ ಸಸಕಾ ವಿ, ಮರಗೊರು, ಇಂಡಿ 


ತಾಲ್ಲೂಕು, ವಿಜಯಮರ ಜಿಲ್ಲೆ 
ಳಿ ಎ 


ಚುನಾಯಿತ ಆಡಳಿತ 


ಮಂಡಳಿ 


ನಂದ 


ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ, 
ವಿಜಯಪುರ ಈಾಲ್ಲೂಕು ಮತ್ತು ಜಿಲ್ಲೆ 


ಕೃಷ್ಣಾನಗರ, 
[x] 


ಚುನಾಯಿತ ಆಡಳಿತ 


ಮಂಡಳಿ 


ಹಾವೇರಿ ಜಲ್ಲೆ 


ಸಹಕಾರಿ ವಲಯ - ಕಾರ್ಯನಿರತ (ಗುತ್ತಿಗೆ) 


20 


: | ತಲ್ಲೂಕು ಮತ್ತು ಹಾವೇರಿ ಜಿಲ್ಲೆ 


ಜಿಎಂ ಶುಗರ್ಸ್‌ ಲಿ, (ಕರ್ನಾಟಿಕ ಸಹಕಾರಿ. ಸಕ್ಕರೆ 
'ಕಾರಾನೆಯ' ಗುತ್ತಿಗೆದಾರರು) ಸಂಗೂರ್‌; ಹಾವೇರಿ 


ಚುನಾಯಿತ ಆಡಳಿತೆ 


13ಆಬುರನ TE 


p 


ಸಹಕಾರಿ ವಜ — ಧಾರ್ಯನಕತ (ಗುತ್ತಿ ೫ 


3 


21 


| ಕಾರ್ಯಾನೆಯ ಗುತ್ತಿಗೆದಾರರು) 


ಆಳಂದ 
ಸಕ್ಕರೆ 


ಎನ್‌ಎಸ್‌ಎಲ್‌ ಶುಗರ್‌, ಾಸನೊರು, 


ತಾಲ್ಲೂಕು, :'ಭಲುಬುರಗಿ ಹ (ಸಹಕಾರಿ. 


ಹಾನಾಯತ ಆಡಳತ 


ಗದಗ ಜಿಲ್ಲೆ 


ಸಹಕಾರಿ ವಲಯ - ಕಾರ್ಯನಿರತ (ಗುತಿ। fy 


ಗ್‌ 


22 


ವಿಜಯನಗರ ಶುಗರ್ಸ್‌ ಲ. (ಮೃಢಗಿರಿ ಸಹಕಾರಿ ಸಕ್ಕರೆ 
ಕಾರ್ನಾನವೆಯ ಗುತಿ ಗೆದಾರರು) ಗಂಗಾಪುರ, 'ಮಂಡರಗಿ, 


ತಾಲ್ಲೂಕು, ಗೆದಗ್‌ ಜಿಲ್ಲೆ 


ಚುನಾಯಿತ ಆಡಳತ 


ಮಂಡಳಿ 


| ಹಾಸನ ಜೆಲ್ಲೆ 


ಸಹಕಾರಿ ವಲಯ - `ಕಾರ್ಯನಿರತ (ಗುತ್ತಿಗೆ) 


ಚಾಮುಂಡೇಲ್ಲರಿ 


i 
ಚನ್ಮರಾಂಶ ಪಕ 


ಸ 


pa] 


ಶುಗರ್‌, 


Ns 


ಶ್ರೀನಿವಾಸಮದ, 


ಚುನಾಯಿತ ಆಡಳಿತ ಮಂಡಳಿ 


ಆಯುಕ್ತರು ಕರ್ಬುಠಘವೃದ್ಧಿ ಹಾಗೂ 
| ಸಕ್ಕರೆ ನಿರ್ದೇಶಕರು 


ಕ 
3 


